ಕರ್ನಾಟಕವಿಧಾನಪರಿಷತ್ತು 


ಅನುಕೂಲಗಳಿಗೆ ಸರಿಸಮನಾಗಿ 
ಅಥವಾ ಇನ್ನೂ ಉತ್ತಮವಾಗಿ 
ಸರ್ಕಾರಿ. ಶಾಲೆಗಳ ಶಿಕ್ಷಣದ 
ಬದಲಾವಣೆ ತರಲು ಸರ್ಕಾರ 
ಕ್ರಮ ಕೈಗೊಂಡಿದೆಯೇ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :: 158 
ಸದಸ್ಯರ ಹೆಸರು ; ಶ್ರೀ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ 02.03.2020 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 
HT, ಪ್ನೆ ಉತ್ತರ 
ಅ '1ಖಾಸಗಿ' ಶಾಲೆಗಳ ಪೆಠ್ಕಕ್ತಮ, | ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಒಂದೇ ವಿಧವಾದ 


ಪಠ್ಯಕ್ರಮವನ್ನು ಅನುಸರಿಸಲಾಗುತ್ತಿದೆ. 

ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (NCF) 2005 
ಆಧಾರಿತ ಹಾಗೂ ಕರ್ನಾಟಕ ಪಠ್ಯಕ್ರಮ" ಚೌಕಟ್ಟು (KCF) 2007ರಲ್ಲಿ 
ತಿಳಿಸಿರುವ ಅಂಶಗಳನ್ನೇ. ಅನುಸರಿಸಲಾಗುತ್ತಿದೆ. 


8[ಹಾಗದ್ಧಕ್ನ ನವ್‌ ರ SIO ಸಾರನಕ್ಸ ಸ್ನಾ ಮದ್ದ ಹಷ್ಠಸಮ 
ನೀಡುವುದು; ಇಲ್ಲವಾದರೆ - ಕೈಗೊಳ್ಳಲಾಗಿರುವ ಕಮಗಳು 
ಕಾರಣಗಳೇನು; * SSA ತರಬೇತಿಗಳು "(ಪ್ರಾಥಮಿಕ ಮತ್ತು ಪ್ರೌಢ ಶಾಲಾ ಶಿಕ್ಷಕರಿಗೆ 
ಪ್ರತ್ಯೇಕವಾಗಿ) 
* TALP ತರಬೇತಿ (ಪ್ರೌಢಶಾಲಾ ಶಿಕ್ಷಕರಿಗೆ) 

2) ಶಿಕ್ಷಕರ ವೃತ್ತಿ ಬೆಳವಣಿಗೆಗೆ ಅನುಕೂಲವಾಗುವಂತೆ ವಿಷಯಾಧಾರಿತ, 
ಜೀವನ ಕೌಶಲ್ಯ ಯೋಗ ಮತ್ತು ದೈಹಿಕ ಶಿಕ್ಷಣ, ಆಂಗ್ಲ ಭಾಷಾ ಬೋಧನೆ 
ತರಬೇತಿಗಳನ್ನು ನಡೆಸಲಾಗಿದೆ ಈ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು 
ಹೆಚ್ಚಿಸಲು "ಕ್ರಮ ವಹಿಸಿದೆ. 

3) 2020-21ನೇ ಸಾಲಿನಲ್ಲಿ MHRD ನಿರ್ದೇಶನದಂತೆ ರಾಜ್ಯದ ಎಲ್ಲಾ 
ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರಿಗೆ ಮಕ್ಕಳ ಕಲಿಕಾ 
ಫಲಗಳನ್ನು ಉತ್ತಮಪಡಿಸಲು ಐದು ದಿನಗಳ NISHTA ತರಬೇತಿಯನ್ನು 
ನಡೆಸಲು ಉದ್ದೇಶಿಸಲಾಗಿದೆ. 

4) ಈಗಾಗಲೇ ಜಿಲ್ದಾ ಸಂಪನ್ಮೂಲ ತಂಡಗಳ ತರಬೇತಿಯನ್ನು 

. ಪೊರ್ಣಗೊಳಿಸಲಾಗಿದೆ. ಶಿಕ್ಷಕರ ತರಬೇತಿಯನ್ನು ಸಮಗ್ರ ಶಿಕ್ಷಣ ಕರ್ನಾಟಕ 
ಇವರಿಂದ ಅನುದಾನ ಬಿಡುಗಡೆಗೊಳಿಸಿದ ನಂತರ 
| ಅನುಷ್ಠಾನಗೊಳಿಸಲಾಗುವುದು. 
ಇ [ಸರ್ಕಾರಿ 'ಶಾಲೆಗಳಲ್ಲಿ`ಮಕ್ಕಳ1) ಸರ್ಕಾರಿ ಶಾಲೆಗಳಿಂದ ಖಾಸಗಿ `ಶಾತೆಗಳಿಗೆ ವಿದ್ಯಾರ್ಥಿಗಳೆ ವಲಸೆಯನ್ನು 


ಸಂಖ್ಯೆ ಹೆಚ್ಚಿಸಲು ಸರ್ಕಾರವು 


ಕೈಗೊಂಡ ಕ್ರಮಗಳೇನು; 


2) 


3) 


4) 


ತಡೆಯಲು 2019-20ನೇ ಸಾಲಿನಲ್ಲಿ ರಾಜ್ಯದ ಒಂದು ಸಾವಿರ ಆಯ್ದ 
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 1ನೇ ತರಗತಿಯಿಂದ ಇಂಗ್ಲೀಷ್‌ 
ಮಾಧ್ಯಮದ ಒಂದು ವಿಭಾಗವನ್ನು ತೆರೆಯಲಾಗಿದೆ. 

ಪ್ರತಿ ವರ್ಷ ಎಸ್‌.ಡಿ.ಎಂ.ಸಿ. ತರಬೇತಿಗಳ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ 
ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಲು ಪೋಷಕರಲ್ಲಿ ನಿರಂತರವಾಗಿ ಅರಿವು 
ಮೂಡಿಸಲಾಗುತ್ತಿದೆ. 

ಪ್ರತಿ ವರ್ಷ ಮೇ ತಿಂಗಳ ಕೊನೆಯ ವಾರದಂದು ಸರ್ಕಾರಿ ಶಾಲೆಗಳಲ್ಲಿ 
ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಲು ಮಕ್ಕಳ ಪ್ರವೇಶೋತ್ಸವ 
ಕಾರ್ಯಕ್ರಮವನ್ನು ಇಲಾಖಾ ವತಿಯಿಂದ ನಡೆಸಲಾಗುತ್ತಿದೆ. 

ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಲು ಸಮಗ್ರ ಶಿಕ್ಷಣ 
ಕರ್ನಾಟಕ ವತಿಯಿಂದ ವಿಧ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯ ಕಲ್ಪಿಸಲು 
ಕ್ರಮವಹಿಸಲಾಗಿದೆ. 


1-6) ಸರ್ಕಾರಿ ..ಶಾಲೆಗಳಲ್ಲಿ. -ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಿಸಲು ಹಾಗೂ 


5) ಸರ್ಕಾರ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ `'ಸಂಖ್ಯೆ ಹೆಚ್ಚಿಸಲು ಅಗತ್ಯ 
ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಕಲ್ಪಿಸಲಾಗುತಿದೆ. 
ಹಾಗೂ .1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಪಠ್ಯಪುಸ್ತಕ, 
ಸಮವಸ್ಮ ಬಿಸಿಯೂಟ, ಕ್ಷೀರಭಾಗ್ಯ, ಬೈಸಿಕಲ್‌ ಹಂಚಿಕೆ, ಶೂ ಮತ್ತು 


ಸಾಕ್ಸ್‌ ಹೆಣ್ಣುಮಕ್ಕಳ ಹಾಜರಾತಿಗಾಗಿ ಪ್ರೋತ್ಲಾಹ ಧನ ನೀಡಲಾಗುತ್ತಿದೆ. 


ಗುಣಾತ್ಮಕ ಕಲಿಕೆಗಾಗಿ ಚಟುವಟಿಕೆ ಆಧಾರಿತ ಬೋಧನೆ, ಬೇಸಿಗೆ ಸಂಭ್ರಮ, 
ಗಣಿತ ಕಲಿಕಾ ಆಂದೋಲನಾ, ಓದು ಕರ್ನಾಟಕ, ಇನ್ನರ್‌ ಅವಾರ್ಡ್‌, | 
ಸ್ಪರ್ಧಾಕಲಿ ಮುಂತಾದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. 

ಪೂರ್ವ ಪ್ರಾಥಮಿಕ ತರಗತಿಗಳನ್ನು 2716 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಲ್ಲಿ 


ಹೊ 


ಪ್ರಾರಂಭಿಸಲಾಗಿದೆ. | 


ಕ್‌7ರ್ಕಾರಶಾಲೆಗಳ್ಸಈರಕ್ಷ 
ಭಾಷಾ ಶಿಕ್ಷಣ 
ನೀಡಲಾಗುವುದೇ; ಹೌದಾದರೆ 


ಇಲ್ಲವಾದರೆ ಕಾರಣಗಳೇನು? 


ಅದರ ವಿವರ ನೀಡುವುದು;' 


ರಾನ್ಕದಕ್ಲರನ್‌ ಕಹ ರರ ಪಾನ ಮ್‌್‌ಾರಗಳಲ್ಲ್‌್‌ ರಕ್ಷ 
ಮಾಧ್ಯಮ ತರಗತಿಗಳನ್ನು ಆರಂಭಿಸುವ ಕಾರ್ಯಕ್ರಮವನ್ನು 2019-20ನೇ 
ಸಾಲಿನಿಂದ ಅನುಷ್ಠಾನಗೊಳಿಸಲಾಗಿದೆ. ' 

1ನೇ ತರಗತಿಯಿಂದಲೇ ಕನ್ನಡ ಹಾಗೂ ಇತರೆ ಅಲ್ಲ ಸಂಖ್ಯಾತ ಭಾಷಾ 
ಮಾಧ್ಯಮ ಶಾಲೆಗಳಲ್ಲಿ ಆಂಗ್ಲ ಭಾಷಾ ವಿಷಯವನ್ನು ಒಂದು ವಿಷಯವನ್ನಾಗಿ 
ಕಲಿಸಲು ಅವಕಾಶ ಕಲ್ಪಿಸಲಾಗಿದೆ. - 


ಇಡಿ 32 ಪಿಜಿಸಿ 2020 


. —— 
(ಎಸ್‌. ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು. 


